KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





ನ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜನವರಿ ೨೬, ೨೦೦೬ (ಮಾಘ ೬, ಶಕವರ್ಷ ೧೯೨೭) ಸಂಚಿಕೆ ೪ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಕಹಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 405 ಎಲ್‌ಆರ್‌ಎ 2004 (ಭಾಗ), ಬೆಂಗಳೂರು, ದಿನಾಂಕ:2ನೇ ಜನವರಿ, 2006 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 48ರ ಉಪ ಕಲಂ 
1 ರಿಂದ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ 
ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ 
ಮಂಡಳಿಯನ್ನು ಪುನರ್‌ ರಚಿಸಿ, ಆದೇಶ ಹೊರಡಿಸಿದೆ. 








ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
ಶ್ರೀನಿವಾಸಪುರ ತಾಲ್ಲೂಕು | 1) ಶ್ರೀ ಎನ್‌. ನಾರಾಯಣಸ್ವಾಮಿ, ಬಿನ್‌ ನಾರೆಪ್ಪ, (ಪ.ಜಾತಿ) ದಯಾನಂದ ರಸ್ತೆ, 
(ಕೋಲಾರ ಜಿಲ್ಲೆ) ಜಗಜೀವನ ಪಾಳ್ಯ, ಶ್ರೀನಿವಾಸಪುರ ಟೌನ್‌, ಕೋಲಾರ ಜಿಲ್ಲೆ. 


2) ಶ್ರೀ ಎಂ.ವಿ. ನರಸಿಂಹಯ್ಯ, ಬಿನ್‌ ಯಗವಿಂಟೆ, 
ವೆಂಕಟರಾಮಪ್ಪ ಮುಡಿವಾರಿಪಲ್ಲಿ ಗ್ರಾಮ, ರಾಯಲ್ದಾಡು ಹೋಬಳಿ, ಶ್ರೀನಿವಾಸಪುರ 
ತಾಲ್ಲೂಕು, ಕೋಲಾರ ಜಿಲ್ಲೆ. 
3) ಶ್ರೀಮತಿ ಗಿರಿಜ ಕೋಂ ವೇಣುಗೋಪಾಲ ಕೊತ್ತಪೇಟೆ ಗ್ರಾಮ, ನೆಲವೆಂಕಿ ಹೋಬಳಿ, 
ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌.9 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂ ಸುಧಾರಣೆ). 














ಅಧಿಸೂಚನೆ 
ಸಂಖ್ಯೆ: ಕಂಇ 415 ಎಲ್‌ಆರ್‌ಎ 2004, ಬೆಂಗಳೂರು, ದಿನಾಂಕ:3ನೇ ಜನವರಿ, 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 48ರ ಉಪ ಕಲಂ 
1 ರಿಂದ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ 
ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ 
ಮಂಡಳಿಯನ್ನು ಪುನರ್‌ ರಚಿಸಿ, ಆದೇಶ ಹೊರಡಿಸಿದೆ. 


(೨೫) 


ಶಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 











ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು | 1) ಶ್ರೀಮತಿ ವೀಣಾ ಕೋಂ ಶ್ರೀ ಶಂಕರಯ್ಯ, 
(ತುಮಕೂರು ಜಿಲ್ಲೆ) ಆಲದಲಟ್ಟೆ ಗ್ರಾಮ, ಕಸಬಾ ಹೋಬಳಿ, 


ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
2) ಶ್ರೀ ಕೃಷ್ಣಮೂರ್ತಿ ಬಿನ್‌ ಶ್ರೀ ಬಾಳಯ್ಯ, 
ಗೌರಸಾಗರ ಗ್ರಾಮ, ಕಂದಿಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ತುಮಕೂರು ಜಿಲ್ಲೆ. 
3) ಶ್ರೀ ಚಿಕ್ಕಣ್ಣ ಬಿನ್‌ ಶ್ರೀ ತಾವರನಾಯ್ಕ, (ಪ.ಜಾತಿ) 
ಆಲಕಟ್ಟೆ ಗ್ರಾಮ, ಕಸಬಾ ಹೋಬಳಿ, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌.10 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂ ಸುಧಾರಣೆ). 














ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 59 ಕೃತೋಸ 2005 (ಭಾಗ), ಬೆಂಗಳೂರು, ದಿನಾಂಕ:9ನೇ ಜನವರಿ, 2006 
2005ರ ಮಾಹಿತಿ ಹಕ್ಕು ಕಾಯ್ದೆ (2005ರ ಕೇಂದ್ರ ಕಾಯ್ದೆ ಸಂಖ್ಯೆ: 22) ಸೆಕ್ಷನ್‌ 5(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರದ ಕಾರ್ಯದರ್ಶಿ (ಆಹಾರ ಸಂಸ್ಕರಣೆ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರ ಕಛೇರಿಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ (ಆಹಾರ 
ಸಂಸ್ಕರಣೆ)ಗೆ ಸಂಬಂಧಿಸಿದಂತೆ ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೃಷಿ ಯೋಜನೆ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರನ್ನು ಸಾರ್ವಜನಿಕ 
ಮಾಹಿತಿ ಅಧಿಕಾರಿ ಎಂದು ನೇಮಕ ಮಾಡಲಾಗಿದೆ. 
ಮೇಲ್ಕಂಡ 2005ರ ಮಾಹಿತಿ ಹಕ್ಕು ಅಧಿನಿಯಮ ಸೆಕ್ಸನ್‌ 5(2)ರ ಅಡಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ (ಆಹಾರ ಸಂಸ್ಕರಣೆ)ಗೆ 
ಸಂಬಂಧಿಸಿದಂತೆ ಶಾಖಾಧಿಕಾರಿ (ಕೃಷಿ ಯೋಜನೆ-ಬಿ) ಇವರನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕ ಮಾಡಲಾಗಿದೆ. 
2005ರ ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್‌ 19(1)ರ ಅಡಿಯಲ್ಲಿ ಸರ್ಕಾರದ ಉಪ ಕಾರ್ಯದರ್ಶಿಗಳು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
(ಆಹಾರ ಸಂಸ್ಕರಣೆ) ಇವರನ್ನು ಕಾಯ್ದೆ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲ್ಮನವಿ ಪ್ರಾಧಿಕಾರ ಎಂದು ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌.11 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 148 ಟಿಎಂಎ 2003 (ಭಾಗ), ಬೆಂಗಳೂರು, ದಿನಾಂಕ:12ನೇ ಜನವರಿ, 2006 
ಕೇಂದ್ರ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಎಸ್‌ಒ 700(ಇ), ದಿನಾಂಕ: 12.09.90ರಲ್ಲಿ ವಿಧಿ 74(3)ರ ಅನ್ವಯ ನೀಡಲಾಗುವ ಒಪ್ಪಂದ 
ವಾಹನ ರಹದಾರಿ ನೀಡುವಿಕೆಯನ್ನು ನಿರ್ಬಂಧಿಸಿ ಆದೇಶಿಸಿದೆ. ಈ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಹೆಚ್‌ಟಿಡಿ 58 ಟಿಎಂಎ 
97, ದಿನಾಂಕ: 24.11.1997ರಲ್ಲಿ ಬೆಂಗಳೂರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಿ, ಆಟೋರಿಕ್ಷಾಗಳಿಗೆ ಸಂಬಂಧಪಟ್ಟ 
ಪರವಾನಗಿಯನ್ನು ದಿನಾಂಕ: 01.01.98ರಿಂದ ನೀಡದಂತೆ ನಿರ್ದೇಶನ ನೀಡಿತ್ತು, ನಂತರದಲ್ಲಿ ಸದರಿ ಅಧಿಸೂಚನೆ ಸಂಖ್ಯೆ: ಹೆಚ್‌ಟಿಡಿ 262 ಟಿಎಂಎ 
97, ದಿನಾಂಕ: 27.02.99ರ ಮೂಲಕ ಕೆಲವು ನಿಬಂಧನೆಗಳನ್ನು ಸಡಿಲಿಸಲಾಗಿತ್ತು. 
ಬೆಂಗಳೂರು ನಗರದಲ್ಲಿ ಮಾಹಿತಿ ತಂತ್ರಜ್ಞಾನ ದಿನೇ ದಿನೇ ಬೆಳೆಯುತ್ತಿದ್ದು, ಖಾಯಂ ಉದ್ಯೋಗ ಬಯಸಿ ಹೊರ ರಾಜ್ಯಗಳಿಂದ 
ಉದ್ಯೋಗಾಂಕ್ಷಿಗಳು ತರಬೇತಿ: ವ್ಯಾಸಂಗ: ಉದ್ಯೋಗ ಬಯಸಿ ಬರುತ್ತಿರುವುದರಿಂದ, ಬೆಂಗಳೂರಿನಲ್ಲಿ ಜನಸಂಖ್ಯೆ ಅಧಿಕಗೊಂಡಿದ್ದು ಇವರಿಗೆ ಕಡಿಮೆ 
ಬೆಲೆಯಲ್ಲಿ ಸಾರಿಗೆ ವ್ಯವಸ್ಥೆ ನೀಡುವ ಅಗತ್ಯತೆ ಹಾಗೂ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಎಲ್‌.ಪಿ.ಜಿ. ಕಿಟ್‌ ಅಳವಡಿಸುವ ಆಟೋ 
ರಿಕ್ಷಾಗಳ ಪರವಾನಿಗೆಯನ್ನು ಈಗಿರುವ ಆಟೋ ರಿಕ್ಷಾ ಪರವಾನಿಗೆಗಳ ಜೊತೆಗೆ 5000 ಕೈ ಹೆಚ್ಚಿಸಿ ರಹದಾರಿಯನ್ನು ಮಂಜೂರು ಮಾಡಿದಲ್ಲಿ ಜನ 
ಸಾಮಾನ್ಯರ ಬೇಡಿಕೆಗೆ ಅನುಗುಣವಾಗಿ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಿದಂತಾಗುತ್ತದೆಯೆಂದು ಹಾಗೂ ನಿರುದ್ಯೋಗಿ ಯುವಕ/ಯುವತಿಯರಿಗೆ ಸ್ವಯಂ 
ಉದ್ಯೋಗ ಕಲ್ಪಿಸಲು ಅವಕಾಶ ಮಾಡಿಕೊಟ್ಟಂತಾಗುವುದರಿಂದ ಹೊಸದಾಗಿ ಎಲ್‌.ಪಿ.ಜಿ. ಅಳವಡಿಸಿರುವ 5000 ಆಟೋ ರಿಕ್ಷಾಗಳಿಗೆ ಈಗಿರುವ 
ಮಿತಿಯನ್ನು ಸಡಿಲಿಸಿ ಮಂಜೂರು ಮಾಡುವಂತೆ ಸಾರಿಗೆ ಆಯುಕ್ತರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರ ಮೇರೆಗೆ ಸರ್ಕಾರವು ಸದರಿ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಬೆಂಗಳೂರಿನಲ್ಲಿ ಈಗಿರುವ ಆಟೋರಿಕ್ಸಾ ಪರವಾನಿಗೆಯ ಮಿತಿಯನ್ನು ಸಡಿಲಿಸಿ ಹೊಸ 5000 ಎಲ್‌.ಪಿ.ಜಿ. ಕಿಟ್‌ 
ಅಳವಡಿಸಿರುವ ಆಟೋರಿಕ್ಷಾಗಳಿಗೆ ಪರವಾನಿಗೆಯನ್ನು ಈ ಕೆಳಕಂಡ ಷರತ್ತುಗಳನ್ನೊಳಗೊಂಡಂತೆ ಹೆಚ್ಚಿಸಲು ಬೆಂಗಳೂರು ನಗರ ಸಾರಿಗೆ ಪ್ರಾಧಿಕಾರಕ್ಕೆ 
ಅನುಮತಿ ನೀಡಿ ಆದೇಶಿಸಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಪಿಪಿ 





1) ಎಲ್‌.ಪಿ.ಜಿ. ಕಿಟ್‌ಗಳನ್ನು ಹೊಂದಿದ ಆಟೋರಿಕ್ಷಾಗಳಿಗೆ ಮಾತ್ರ ರಹದಾರಿ ನೀಡುವ ಷರತ್ತು ಕಡ್ಡಾಯಗೊಳಿಸುವುದು. 
2 ಎಲ್‌.ಪಿ.ಜಿ. ಕಿಟ್‌ ಅಳವಡಿಸಿದ ಆಟೋಗಳ ಚಾಲಕರುಗಳಿಗೆ ಸದರಿ ಆಟೋಗಳ ಮಾಲೀಕತ್ವವನ್ನು ಕಡ್ಡಾಯಗೊಳಿಸುವುದು. 
3 ಎಲ್‌.ಪಿ.ಜಿ. ಕಿಟ್‌ ಅಳವಡಿಸಿದ ಆಟೋಗಳ ಮಾಲೀಕರ ರಹದಾರಿಗಳನ್ನು ಯಾವುದೇ ಕಾರಣದಿಂದಾಗಲಿ ವರ್ಗಾಯಿಸುವುದು 
ಇಲ್ಲವೇ ಮಾರಾಟ ಮಾಡುವುದು ಇತ್ಯಾದಿಗಳನ್ನು ಕಡ್ಡಾಯವಾಗಿ ನಿಷೇಧಿಸುವುದು ಮತ್ತು 
4 ಒಂದು ವೇಳೆ ಎಲ್‌.ಪಿ.ಜಿ.ಕಿಟ್‌ ಅಳವಡಿಸಿ ಮಾಲೀಕರು ಮೃತರಾದಲ್ಲಿ ಅವರ ಆಟೋ ರಹದಾರಿಯನ್ನು ಮೃತರ ಕುಟುಂಬದ 
ವಾರಸುದಾರರಿಗೆ ಮಾತ್ರ ವರ್ಗಾಯಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಾಮಪ್ಪ 
ಪಿ.ಆರ್‌.12 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 
ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಇ/ 26 ಹೆಚ್‌ಎಹೆಚ್‌/ 2004(ಬಿ), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2006 
ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ಕಾಯ್ದೆ 2000ರ ನಿರ್ದೇಶಕ ಮಂಡಳಿಯ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ನ ಆರ್ಟಿಕಲ್‌ 145 (3ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ವಿ. ಬಾಲಸುಬ್ರಹ್ಮಣ್ಯಂ, ಪ್ರಾಂತೀಯ ಮುಖ್ಯಾಧಿಕಾರಿಗಳು, ಹುಡ್ಕೋ ಸಂಸ್ಥೆ ಇವರ 
ಬದಲಿಗೆ ಶ್ರೀ ಎಸ್‌.ವಿ. ಕಾಮತ್‌, ಪ್ರಾಂತೀಯ ಮುಖ್ಯಾಧಿಕಾರಿಗಳು, ಹುಡ್ಕೋ ಸಂಸ್ಥೆ ಇವರನ್ನು ರಾಜೀವ್‌ ಗಾಂದಿ ಗ್ರಾಮೀಣ ವಸತಿ ನಿಗಮ 
ನಿಯಮಿತದ ನಿರ್ದೇಶಕರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌.13 ಪೀಠಾಧಿಕಾರಿ-2, 
ವಸತಿ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಕುಕ 183 ಎಂಎಸ್‌ಎಫ್‌ 2005, ಬೆಂಗಳೂರು, ದಿನಾಂಕ:29ನೇ ಡಿಸೆಂಬರ್‌, 2006 
ಕರ್ನಾಟಕ ಅನಾಟಮಿ ಆಕ್ಟ್‌ 1957ರ ಪ್ರಕಾರ ಕೆಳಕಂಡ ಮೆಡಿಕಲ್‌ ಕಾಲೇಜುಗಳನ್ನು ರಿಜಿಸ್ಟ್ರೇಷನ್‌ ಮಾಡಲಾಗಿದೆ. 
1. ಜೆ.ಜೆ.ಎಂ. ಮೆಡಿಕಲ್‌ ಕಾಲೇಜ್‌, ಬೆಳಗಾಂ. 
2. ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಆದಿಚುಂಚನಗಿರಿ, ಮಂಡ್ಯ ಜಿಲ್ಲೆ. 
3. ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಶಿವಮೊಗ್ಗ. 
4. ಬೆಳಗಾಂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೆಳಗಾಂ. 
ಕರ್ನಾಟಕ ಅನಾಟಮಿ ಆಕ್ಟ್‌ 1957ರ ಸೆಕ್ಷನ್‌ 3ರನ್ವಯ ಮೇಲ್ಕಂಡ ಕಾಲೇಜಿನ ಪೊರೆನ್ಸಿಕ್‌ ವಿಭಾಗ: ಅಥವಾ ಅನಾಟಮಿ ವಿಭಾಗದ 
ಪ್ರಾಧ್ಯಾಪಕರನ್ನು ಅಧಿಕಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌.14 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


AGRICULTURE AND HORTICULTURE SECRETARIAT 
NOTIFICATION 
No. AHD 208 HPP 2005, Bangalore, Dated:30" December, 2005 
Sub : Appointment of Seed Inspectors for Horticultural Crops. 

In excrcise of the powers conferred by sub section (1) of section 13 of the Seeds Act 1966 
(Central Act 54 of 1966) and in super session of Notification No.AHD 224 HPP 1999 Dated: 26.12.2002, 
the Government of Karnataka here by appoints the officers specified in the column (2) of the table below 
as Seed Inspectors for Horticultural Crops for the purpose of the said Act for the areas specified in the 
corresponding entries in column (3) there of. 

TABLE 
Sl. Officers Areas 
No. 
1. Joint Director of Horticulture (Vegetables) | The whole of the State of Karnataka. 
Lalbagh, Bangalore. 























೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 





























Sl. Officers Areas 
No. 
2. Deputy Director of Horticulture (Z.P.) Area comprised with in there respective 
districts. 
3. Senior Assistant Director of Horticulture (Z.P.) | Area comprised with in there respective taluk. 
4. Assistant Director of Horticulture (Z.P.) Area comprised with in there respective taluk. 





Only such of those officers who posses the required qualification and experience prescribed 
under rule 22 of the Seeds Rule 1968 shall function as Seed Inspectors. 
By Order and in the name of the Governor of Karnataka, 
N. MANJULAGEETHA 
PR- 15 Under Secretary to Government, 
Agriculture & Horticulture Department. 


PERSONNEL AND ADMINISTRATIVE REFORMS SECRETARIAT 
CORRIGENDUM 

No. DPAR 17 SMR 2005, Bangalore, Dated:10" January, 2006 
In Notification No. DPAR 1 SMR 2004, Dated: 27.11.2004 for the words “Bhagavan Mahaveer 
Jain Nethralaya, Vasanthnagar, Bangalore” appearing against 5100.91 under item | the words 

“Bhagavan Mahaveer Jain Nethralaya, Seshadripuram, Bangalore" shall be substituted. 
By Order and in the name of the Governor of Karnataka, 
K.V. RAMA 
PR- 16 Under Secretary to Government, 
Department of Personnel and Administrative Reforms 
(Service Rules-2). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 260 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಅಧಿಸೂಚನೆಗೆ ಲಗತ್ತಿಸಿರುವ ಅನುಬ೦ಧಲ್ಲಿರುವ ವ್ಯಕ್ತಿಗಳನ್ನು ॥ ವಿವಿಧ ಸಹಕಾರ ಸಂಘ:ಬ್ಕಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-(, 
ಸಹಕಾರ ಇಲಾಖೆ. 
ಅನುಬಂಧ 
ಸಂಖ್ಯೆ: ಸಿಎ೦ಡಬ್ಲ್ಯೂ 260 ಸಿಎನ್‌ಎಸ್‌ 2005, ದಿನಾ೦ಕ:29-03-2005 
ವ್ಯವಸಾಯ ಸೇವಾ ಸಹಕಾರ ಸಂಘ, ಬೆಳವಾಣಿ 
1 ಶ್ರೀ. ಕೆ.ಬಿ.ಗುರುವಪ್ಪ, ಬಿನ್‌ ಬ್ಯೂದಿಯಪ್ಪ ಬಿಳವಾಣೆ, ಸೊರಬ ತಾ. 
2. ಶ್ರೀಮತಿ. ದ್ರಾಕ್ಷಿಯಣಿ ಕೋಂ ನೀಲಕಂಠಪ್ಪ ಸುತ್ತಕೋಟೆ, ಸೊರಬ ತಾ. 
3. ಶ್ರೀ.ಈಶ್ವರಪ್ಪ ಹನುಮಂತಪ್ಪ ಆರ್‌.ಎ.ಕೊಪ್ಪ, ಬೆಳವಾಣೆ, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಕುಬಟೂರು 
1 ಶ್ರೀ.ಬಸವರಾಜ್‌ ಬಿನ್‌ ವೀರಪ್ಪ, ಕುಬಟೂರು, ಸೊರಬ ತಾ. 
2 ಶ್ರೀ.ಬಸವರಾಜ್‌ ಬಿನ್‌ ಕರಿಯಪ್ಪ ಕುಬಟೂರು, ಸೊರಬ ತಾ. 
3. ಶ್ರೀಮತಿ.ಶಾ೦ತಮ್ಮ ಕೋಂ ನಾಗರಾ, ಕುಬಟೂರು, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಭಾರಂಗೆ 
1 ಶ್ರೀ. ಅಜ್ಜಪ್ಪಗೌಡ ಬಿನ್‌ ರುದ್ರಪ್ಪಗೌಡ, ಬೆಣ್ಣೆಗೇರಿ, ಸೊರಬ ತಾ. 
2. ಶ್ರೀ.ಜಗಯನಾಯ್ಕ ಬಿನ್‌ ಧೀರನಾಯ್ಯ, ಹಂಚಿ,ಸೊರಬ ತಾ. 
3. ಶ್ರೀಮತಿ.ಪ್ರೇಮಾ ಕೋಂ ಲಿಂಗಪ್ಪ ಗಿಣಿವಾಲ, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಜಡೆ 
1. ಶ್ರೀ.ಅಶೋಕ್‌ ಪಾಟೀಲ್‌ ಬಿನ್‌ ರುದಗೌಡ, ಸಆಲಿಗಿ ಗ್ರಾಮ ಸೊರಬ ತಾ 
2 ಶ್ರೀ.ಹೆಚ್‌.ವೆಂಕಟಪ್ಪ ಬಿನ್‌ ರಘುವಪ್ಪ ಜಡೆ, ಸೊರಬ ತಾ. 
3. ಶ್ರೀಮತಿ. ಮೈಮನ್ಸಿಸ್‌ ಕೋಂ ಹಜರತ್‌ಸಾಬ್‌, ಜಡೆ, ಸೊರಬ ತಾ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ೨೯ 





ವ್ಯವಸಾಯ ಸೇವಾ ಸಹಕಾರ ಸಂಘ, ಕುಪ್ಪಗಡ್ಡೆ 
1. ಶ್ರೀರಾಮಪ್ಪ ಬಿನ್‌ ಗುಡ್ಡಪ್ಪ ಶಿಡ್ನೇಹಳ್ಳಿ ಸೊರಬ ತಾ. 
2. ಶ್ರೀಮತಿ.ನಾಗರತ್ನಮ್ಮ ಕೋಂ ರಂಗಪ್ಪ ಕುಪ್ಪಗಡ್ಡೆ, ಸೊರಬ ತಾ. 
3. ಶ್ರೀ. ಮೋಹನ್‌ ಬಿನ್‌ ಕೆರಿಯಪ್ಪ, ಯೆಕ್ಸಿ ಗ್ರಾಮ, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಮಲ್ಲಾಪುರ 
1 ಶ್ರೀ.ಮೈಲಾರಪ್ಪ ಬಿನ್‌ ಪುಟ್ಟಪ್ಪ ಮಲ್ಲಾಪುರ, ಸೊರಬ ತಾ. 
2. ಶ್ರೀ.ಎಂ.ಮಂಜಪ್ಪ ಬಿನ್‌ ವೀರಪ್ಪ ನೇರಲಿಗಿ, ಸೊರಬ ತಾ. 
3. ಶ್ರೀಮತಿ.ಸಾವಿತ್ರಮ್ಮ ಕೋಂ ದುರ್ಗಪ್ಪ ಮಲ್ಲಾಪುರ, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಅಗಸನಹಳ್ಳಿ 
1 ಶ್ರೀ. ರಾಮಪ್ಪ ಬಿನ್‌ ಪುಟ್ಟಪ್ಪ ತೊರವಂದ, ಸೊರಬ ತಾ. 
2... ಶ್ರೀಬಸವರಾಜ್‌ ಬಿನ್‌ ಬಸಪ್ಪ ಉಡೆದ ನೆಲ್ಲಿಕೊಪ್ಪ, ಸೊರಬ ತಾ. 
3. ಶ್ರೀಮತಿ.ಶಾರದಮ್ಮ ಕೋಂ ಸುರೇಂದ್ರಪ್ಪ ಚೌಟರೆ ಅಗಸನಹಳ್ಳಿ, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ದ್ಯಾವನಹಳ್ಳಿ 
1. ಶ್ರೀ. ನಾಗರಾಜ್‌ ಬಿನ್‌ ದಾನಪ್ಪ ಜಡ್ಡಿಹಳ್ಳಿ, ಸೊರಬ ತಾ. 
2... ಶ್ರೀ.ದೇವೇ೦ದ್ರಪ್ಪ ಬಂಗಾರಪ್ಪ, ಸಂಪಗೋಡು, ಸೊರಬ ತಾ. 
3. ಶ್ರೀಮತಿ.ಶೋಭಾ ಕೋಂ ಕೃಷ್ಣ ದ್ಯಾವನಹಳ್ಳಿ, ಸೊರಬ ತಾ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಆನವಟ್ಟಿ 
1 ಶ್ರೀ. ರಷೀದ್‌ ಸಾಬ್‌ ಬಿನ್‌ ಹಸನಾಸಾಬ್‌, ಆನವಟ್ಟಿ, ಸೊರಬ ತಾ. 
2. ಶ್ರೀ.ಗೋವಿಂದಪ್ಪ ತಿಮ್ಮಣ್ಣ, ಆನವಟ್ಟಿ ಸೊರಬ ತಾ. 
3. ಶ್ರೀಮತಿ.ವಿಜಯಲಕ್ಷ್ಮಿ ಕೊಂ ಚಿದಾನಂದಪ್ಪ, ಆನವಟ್ಟಿ, ಸೊರಬ ತಾ. 
ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಸೊರಬ 
1  ಶ್ರೀ.ಕೆಕೆ.ಬಸವರಾಜ್‌ ಬಿನ್‌ ಹನುಮಂತಪ್ಪ ಪೂಜಾರ್‌, ಕುಬಟೂರು, ಸೊರಬ ತಾ. 
2 ಶ್ರೀ.ಪಿ.ಚ೦ದ್ರಶೇಖರ್‌ ಬಿನ್‌ ಸಂಕಪ್ಪ ಸುತ್ತಕೋಟೆ, ಬಿಳವಾಣೆ ಅಂಚೆ, ಸೊರಬ ತಾ. 
3. ಶ್ರೀಮತಿ.ಕಮಲಮ್ಮ ಕೋಂ ಪುಟ್ಟಪ್ಪ ಆನವಟ್ಟಿ ಸೊರಬ ತಾ. 
ಶೀ.ರಂಗನಾಥ ವಿವಿಧೋದ್ದೇಶ ಸಹಕಾರ ಸಂಘ ನಿ, ಸೊರಬ 
1. . ಶ್ರೀಮತಿ.ಬಿ.ಬಿ.ಜಾನ್‌ ಕೋ೦ ಅಬ್ದುಲ್‌ ರಹೀಂಸಾಬ್‌, ಕೈಸಯಿನ್ಕೊಪ್ಪಲ್‌, ಸೊರಬ ತಾ. 
2. ಶ್ರೀಮತಿ.ವಸಂತ, ಕೋಂ ಮೋಹನ್‌ಆಚಾರ್‌, ಅಂಬೇಡ್ಕರ್‌ನಗರ ಬಡಾವಣೆ, ಸೊರಬ 
3. ಶ್ರೀ.ದತ್ತಾತ್ರೇಯ ಮೂರ್ತಿ ಪುರಾಣಿಕ್‌ ಬಿನ್‌ ಚನ್ನಕೇಶವ ಪುರಾಣಿಕ್‌, ಸತ್ಯನಾರಾಯಣಭವನ ಮುಖ್ಯ ರಸ್ತೆ ಸೊರಬ 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.767 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಯ್ಯೂ 276 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಗುತ್ತಿದುರ್ಗ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಗುತ್ತಿದುರ್ಗ, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಫೀರ್ಕಾನಾಯ್ಕ ತಂದೆ ಹನುಮಾನಾಯ್ಕ ಗೊಕುಲಹಟ್ಟಿ. 
2... ರತ್ನಮ್ಮ ಕೋಂ ಪಟೇಲ್‌ ಚನ್ನಬಸಪ್ಪ ಅಳುವುದಂಡೆ. 
3. ಗುರುಬಸಪ್ಪ ತಂದೆ ಸಿದ್ದಬಸಪ್ಪ ಗುತ್ತಿದುರ್ಗ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.771 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಯ್ಯೂ 278 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಅರಕಲಗೂಡು ತಾಲ್ಲೂಕಿನ ಈ ಕೆಳಕಂಡ ವಿವಿಧ ಸಹಕಾರ ಬ್ಯಾಂಕ್‌:ಸಂಘಗಳ ಆಡಳಿತ ಮಂಡಳಿಗೆ ಸದಸ್ಕರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 





ತ್ರೀ.ಪ್ರಸನ್ನಸುಬಹ್ಮಣ್ಯ ರೈತರ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ,ರಾಮನಾಥಪುರ, ಅರಕಲಗೂಡು ತಾ. 
1... ಶ್ರೀ.ಎಸ್‌.ಕೆ.ಧರ್ಮೇಗೌಡ ಬಿನ್‌ ಕಟ್ಟಗೇಗೌಡ, ಶಿರದನಹಳ್ಳಿ ಗ್ರಾಮ 
2... ಶ್ರೀಮತಿ.ಮಮತ ಕೋಂ ಶ್ರೀನಿವಾಸ, ಉತ್ತರ ಬಡಾವಣೆ, ರಾಮನಾಥಪುರ 
3. ಶ್ರೀರಾಮಯ್ಯ ಬಿನ್‌ ಮಳ್ಳೆ ಜವರಯ್ಯ, ಗಂಗೂರು. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಯಗಟಿ, ಅರಕಲಗೂಡು ತಾ. 
1 ಶ್ರೀಮತಿ.ವಿಶಾಲಾಕ್ಷಿ ಕೋಂ ಆರ್‌.ಬಿ.ಬಸವಲಿಂಗಪ್ಪ ರಂಗಾಪುರ 
2 ಶ್ರೀ.ವೈಕೆ.ಅಪ್ಪಣಿಗೌಡ ಬಿನ್‌ ಕಾಳೇಗೌಡ, ಯಗಟಿ 
3. ಶ್ರೀ. ಕಳಸಯ್ಯ ಬಿನ್‌ ಬೇಲೂರಯ್ಯ, ಇಬ್ಬಡಿ, ಅಂಜೂರು ಅಂಚೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೇರಳಾಪುರ, ಅರಕಲಗೂಡು ತಾ. 
1. ಶ್ರೀ. ಕೆ.ಎನ್‌.ಚಂದ್ರಶೇಖರ ಬಿನ್‌ ಬಿ.ನಿಂಗೇಗೌಡ, ಕೇರಳಾಪುರ 
2 ಶ್ರೀ.ಲಕ್ಷ್ಮಯ್ಯ ಬಿನ್‌ ಕಾಳಯ್ಯ, ಹೊನ್ನೇನಹಳ್ಳಿ 
3. ಶ್ರೀಮತಿ.ಹೆಚ್‌.ವಿ.ಪಾರ್ವತಿ ಕೋಂ ಕೆ.ವಿ.ನಿಂಗಶೆಟ್ಟಿ ಕೇರಳಾಪುರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.772 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 279 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ.ಜಗನ್ನಾಥ ಮೂಲ್ಯ ಬಿನ್‌ ಗಂಗಯ್ಯಮೂಲ್ಯ, ಬೈಲುಮನೆ ಇವರನ್ನು ಉಡುಪಿ ಜಿಲ್ಲೆ 
ಕಾರ್ಕಳ ತಾಲ್ಲೂಕಿನ ಬೆಳ್ಮಣ್‌ ವ್ಯವಸಾಯ ಸಹಕಾರ ಬ್ಯಾಂಕ್‌ ನಿಯಮಿತ ಇದರ ಆಡಳಿತ ಮಂಡಳಿಗೆ ಸದಸ್ಮರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್‌.ಜಾಪಾಲಿ 

ಪಿ.ಆರ್‌.773 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 282 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಅರಸೀಕೆರೆ ತಾಲ್ಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಮರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕೊಂಡೆನಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ ಅರಸೀಕೆರೆ ತಾ. 
1 ಶ್ರೀ.ವೆಂಕಠೇಶಗೌಡ ಬಿನ್‌ ಹಲಗಪ್ಪ ಕೊ೦ಡನಾಳು, ಅರಸೀಕೆರೆ ತಾ. 
2. ಶ್ರೀಮತಿ. ಯಶೋಧಮ್ಮ ಕೋಂ ಕೊಂಡೆನಾಳು, ಬಾಗೀವಾಲು ಅಂಚೆ, ಅರಸೀಕೆರೆ ತಾ. 
3. ಶ್ರೀಜಯರಾಂ ಬಿನ್‌ ದ್ಯಾವಯ್ಯ, ಬಾಗೀವಾಲು ಮತ್ತು ಅಂಚೆ, ಅರಸೀಕರೆ ತಾ. 
ಚಿ೦ದೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ ಅರಸೀಕೆರೆ ತಾ. 
1 ನಾಗರಾಜು ಬಿನ್‌ ರಂಗಪ್ಪ ಮಾರಶೆಟ್ಟನಹಳ್ಳಿ, ಅರಸೀಕೆರೆ ತಾ. 
2. ಶ್ರೀ.ಶಿವಯ್ಯ ಬಿನ್‌ ಮಲ್ಲಯ್ಯ, ಚಿಂದೇನಹಳ್ಳಿ, ಆರಸೀಕೆರೆ ತಾ. 
3. ಶ್ರೀಮತಿ,ರತ್ಸನ್ನ ಕೋಂ ಶಾ೦ತಯ್ಯನ ಶೇಖರಯ್ಯ, ಕಿಂಕೆರೆ, ಅರಸೀಕೆರೆ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.775 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 285 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೇಲೂರು ತಾಲ್ಲೂಕಿನ ಕಸಬಾ ಸೇವಾ ಸಹಕಾರ ಸಂಘ ನಿ, ಕಸಬಾ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮು೦ದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ೩೧ 





1 ಶ್ರೀ.ಹೇಮರಾಜು ಬಿನ್‌ ತಿರುಮಲಬೀವಿ, ಬಿ.ಹೊಸಹಳ್ಳಿ 
-. ಶ್ರೀಮತಿ.ಪುಷ್ಟಾವತಿ ಕೋಂ ಮಲ್ಲಶೆಟ್ಟಿ ಬೇಲೂರು 
3. ಶ್ರೀ.ರಮೇಶ್‌ ಬಿನ್‌ ಅಣ್ಣೇಗೌಡ, ಗೆಂಡೇಹಳ್ಳಿ ರಸ್ತೆ, ಬೇಲೂರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.776 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಯ್ಯೂ 287 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ, ಬೀಳಗಿ ತಾಲ್ಲೂಕಿನ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್‌ ನಿ, ಬೀಳಗಿ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ.ಈಶ್ವರ ಗುರುಪಾದಯ್ಯ ಪುರಾಣಿಕ್‌ ಸಾ:ಗಲಗಲಿ 
2 ಶ್ರೀಮತಿ.ಜನ್ನತಬಿ ನಾನಾಸಾಬ ಮಾಲಿನಮನಿ, ಸಾ:ಬೀಳಗಿ 
3. ತ್ರೀ.ಬಸವಂತ ಎಂ.ತಳವಾರ ಸಾ:ಸುನಗ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.778 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 290 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ಉಕ್ಕಲಿ ಮತ್ತು ಹುಣಶ್ಯಾಳ, ಬಸವನಬಾಗೇವಾಡಿ ತಾ. ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ಉಕ್ಕಲಿ 
1 ಶ್ರೀ.ರಾಜಕುಮಾರ ಪರನಗೌಡ ಪಾಟೀಲ, ಸಾ:ಉಕ್ಕಲಿ 
2. ಶ್ರೀ.ಹನುಮಂತಪ್ಪ ಅಡಿವೆಪ್ಪ ಸದಾಗೋಳ, ಸಆ:ಉಕ್ಕಲಿ 
3. ಶ್ರೀಮತಿ.ಸರಸ್ವತಿ ಬಸಗೊಂಡ ಮಸಳಿ, ಸಾ:ಉಕ್ಕಲಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ಹುಣಶ್ಯಾಳ 
1. ಉದಯಕುಮಾರ ಸಂಗಪ್ಪ ಆಲೂರ, ಸಾ:ಹುಣಸ್ಕಾಳ.ಪಿ.ಬಿ 
2. ಶ್ರೀಮತಿ.ಶಶಿಕಲಾ ಶಿವಪುತ್ರಪ್ಪ ಮೇಟಿ, ಸಆ:ಹುಣಶ್ಯಾಳ 
3. ಶ್ರೀ.ಯಮನಪ್ಪ ಮಲಕಪ್ಪ ಯತ್ತಿನಮನಿ, ಸಾ:ಹುಣಶ್ಯಾಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.779 ಸರ್ಕಾರದ ಅಧೀನ ಕಾರ್ಯದರ್ಶಿ-(, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 290 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 19 

(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ದರ್ಗಾ, ಶಿರಬೂರು, ಇಂಗಳೇಶ್ವರ ಮತ್ತು ಸವನಹಳ್ಳಿ ಇವುಗಳ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ದರ್ಗಾ, ಬಿಜಾಪುರ ತಾ. 

1.  ಶ್ರೀಚಾಂದಸಾಬ ಮೋದಿಸಾಬ ಮಮದಾಪುರ, ಸಾ:ದರ್ಗಾ, ತಾ:ಬಿಜಾಪುರ 

2. ಶ್ರೀ.ಶರಣಪ್ಪ ಲಗಮಣ್ಣ ಚಲುವಾದಿ, ಸಾ:ದರ್ಗಾ, ಬಿಜಾಪುರ ತಾ. 

3. ಶ್ರೀಮತಿ.ಶೋಭಾ ಲಾಯಪ್ಪ ಬಿಜ್ಜರಗಿ, ಸಾ:ದರ್ಗಾ, ತಾ:ಬಿಜಾಪುರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ಶಿರಬೂರ, ಬಿಜಾಪುರ ತಾ. 

1 ತ್ರೀಮಹದೇವಪ್ಪ ಬಸಪ್ಪ ಮಾಸರೆಡ್ಡಿ, ಸಾ:ಕಣಬೂರ, ತಾ:ಬಿಜಾಪುರ 


೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 





2. ಶ್ರೀಮತಿ.ಸುಮವ್ವ ಕುಷ್ಟಪ್ಪಾ ಬಡಗೇರ, ಸಾ:ಶಿರಬೂರ, ತಾ:ಬಿಜಾಪುರ 
3. ಶ್ರೀ.ಗಂಗಪ್ಪ ಫಕೀರಪ್ಪ ಮಾದರ, ಸಾ:ಶಿರಬೂರ, ತಾ:ಬಿಜಾಪುರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ಇಂಗಳೇಶ್ವರ, ಬಸವನಬಾಗೇವಾಡ ತಾ. 
1 ಶ್ರೀ. ಕೇಶು ಶ್ರೀಮಂತ ಸನ್ನದ ಸಾ:ಅರಳಿಚ೦ದ, ತಾ:ಬಸವನಬಾಗೇವಾಡಿ 
2. ತ್ರೀ.ರಾಮಪ್ಪ ಶಿವಪ್ಪ ವಡ್ಡರ, ಸಆ:ಅರಳಿಚಂಡಿ, ತಾ:ಬಸವನಬಾಗೇವಾಡಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌, ಸವನಹಳ್ಳಿ, ಬಿಜಾಪುರ ತಾ. 
1. ಶ್ರೀ. ಬಾಬುಗೌಡ ಶಿವಪ್ಪಗೌಡ ಬಗಲಿ, ಸಆ:ಸವನಹಳ್ಳಿ, ತಾ:ಬಿಜಾಪುರ 
2. ಶ್ರೀಮತಿ.ಯಮನವ್ವ ಬಸಪ್ಪ ಬಗಲಿ, ಸಾ:ಸವನಹಳ್ಳಿ, ಬಿಜಾಪುರ ತಾ. 
3. ಶ್ರೀ.ಲಕ್ಷ್ಮಪ್ಪ ತಾಯಿ ಲಕ್ಕವ್ವ ಪೂಜಾರಿ, ಸಾ:ತೊನಶ್ಶಾಳ ತಾ:ಬಿಜಾಪುರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.780 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 


ಸಂಖ್ಯೆ: ಸಿಎಂಡಬ್ಯ್ಯೂ 291 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕಿನ 09 ವಿವಿಧ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್‌.ಜಾಪಾಲಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ-(, 
ಸಹಕಾರ ಇಲಾಖೆ. 


ಅನುಬಂಧ 
ಸಿಎಂಡಬ್ಬ್ಯೂ 291 ಸಿಎನ್‌ಎಸ್‌ 2005, ದಿನಾ೦ಕ:29-03-2005 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕಟ್ಟಿಮನೆ 
1 ಶ್ರೀಮತಿ ಯಶೋಧಮ್ಮ ಬಿ.ಸಿ. ಕೋಂ ಸತೀಶ್‌ಪೂಜಾರಿ, ತೆಂಗಿನ ಮನೆ, ಕಲ್ಕರೆ, ಕೊಪ್ಪ ತಾ 
2 ಶ್ರೀ.ಕೆ.ಎಂ.ಕೃಷ್ಣ ಬಿನ್‌ ಮರಿಯಣ್ಣ, ಕಲ್ಕೆರೆ ಅಂಚೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ನಿಲುವಾಗಿಲು 
1 ಶ್ರೀ ರಾಮಣ್ಣ ಬಿನ್‌ ಮಂಜಪ್ಪಗೌಡ, ಕರ್ಕಿ, ಕೊಪ್ಪ ತಾ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಅತ್ತಿಕೊಡಿಗೆ 
1 ಶ್ರೀಮತಿ ವಜ್ರೇಶ್ವರಿ ಕೋಂ ಸಚ್ಚಿದಾನಂದ ಉಡುಪ ಬಳಾಲು ಕೊಪ್ಪ ಅಂಚೆ 
2. ಶ್ರೀ ಸೀತಯ್ಯ ಬಿನ್‌ ವೆಂಕೆನಾಯ್ಕ ಬಿಳಾಲುಕೊಪ್ಪಕೊಪ್ಪ ತಾ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹಿರಗದ್ದೆ 
1... ಶ್ರೀ.ರಾಮೇಗೌಡ ಬಿನ್‌ ಸಿದ್ದಣ್ಣಗೌಡ, ಹಿರಗದ್ದೆ ಅಂಚೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಆಸ್‌ಗೋಡು 
1 ಶ್ರೀಮತಿ.ಶಾರದ ಕೋಂ ರಘುವೀರ್‌ ಶೆಟ್ಟಿ ಹೊಸಗೋಡು, ಹೊಸಕೊಪ್ಪ ಅಂಚೆ 
2 ಶ್ರೀಕೃಷ್ಣ ಬಿನ್‌ ಮಂಜಣ್ಣ ವಗಳೆ, ಹೊಸಕೊಪ್ಪ ಅಂಚೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹರಿಹರಪುರ 
1. . ಶ್ರೀಮತಿ.ಶಾಲಿನಿ ಎಸ್‌.ರಾವ್‌ ಕೋಂ ಸುಬ್ರಮಣ್ಯ 
2. ಶ್ರೀ.ರಾಜಶ೦ಕರ ಬಿನ್‌ ರಾಮಣ್ಣ, ಹರಿಹರಪುರ, ಕೊಪ್ಪ ತಾ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೊಪ್ಪ 
1... ಶ್ರೀ.ಕೆ.ಟಿ.ಮೋಹನ್‌ ಬಿನ್‌ ತಿಮ್ಮಪ್ಪಗೌಡ, ಗುಣವಂತ್‌ ಅಂಚೆ, ಕೊಪ್ಪ ತಾ. 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೆಸವೆ 
1 ಶ್ರೀಮತಿ.ಪ್ರೇಮಾ ಕೋಂ ಕೆ.ಎನ್‌.ಸುಬ್ರಾಯ, ತಡ್ಕೆರೆ, ಕೆಸವೆ ಅಂಚೆ, ಕೊಪ್ಪ ತಾ 
2 ಶ್ರೀ.ಕೆ.ವಿ.ಚಂದ್ರಶೇಖರ್‌ ಬಿನ್‌ ವಿಠಲನಾಯ್ಕ, ಚೌಕಿ ಕೆಸವೆ ಅಂಚೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹಿರೆಕೊಡಿಗೆ 
1 ಶ್ರೀ.ಕೆ.ಎನ್‌.ರಮೇಶ ಬಿನ್‌ ಶೇಷಯ್ಯಗೌಡ, ಕಾರ್ಜಲು, ಮೇಲುಕೊಪ್ಪ ಅಂಚೆ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹಾಲ್ಕಮೂವತ್ತೂರ್‌ 
1. . ಶ್ರೀಮತಿ.ಶೈಲ ಕೋಂ ಪುಟ್ಟಪ್ಪ ಕಾರಂಗಿ, ಬಂಡಿಗಡಿ ಅಂಚೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ೩೩ 





ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹೇರೂರು 
1 ಶ್ರೀಮತಿ.ಶೋಭ ಕೋಂ ಶೇಖರೇಗೌಡ, ಮಕ್ಕಿಮನೆ, ಹೇರೂರು, ಕೊಪ್ಪ ತಾ 
2. ಶ್ರೀರಾಮಯ್ಯ ಬಿನ್‌ ಪುಟ್ಟಯ್ಯ, ದೇವಗೂಡು, ಆ.ಆರ್‌.ಎಸ್‌. ಅಂಚೆ, ಕೊಪ್ಪ ತಾ. 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.78 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 292 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ಸೂಚಿಸಿರುವ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲ್ಲೂಕಿನ 08 ವಿವಿಧ ವ್ಯವಸಾಯ ಸೇವಾ 
ಸಹಕಾರ ಬ್ಯಾಂಕುಗಳ ಮುಂದೆ ಸೂಚಿಸಿರುವ ವ್ಯಕ್ತಿಗಳನ್ನು ಅವುಗಳ ಆಡಳಿತ ಮ೦ಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 














ಸಹಕಾರ ಇಲಾಖೆ. 
ಅನುಬಂಧ 
ಸಂಖ್ಯೆ: ಸಿಎಂಡಬ್ಲ್ಯೂ 292 ಸಿಎನ್‌ಎಸ್‌ 2005, ದಿನಾ೦ಕ: 29.03.2005 

3. ನರಸಿಂಹರಾಜಪುರ ತಾಲ್ಲೂಕಿನ ವ್ಯವಸಾಯ ಸೇವಾ ನಾಮನಿರ್ದೇಶನಗೊಂಡ ಸದಸ್ಯರ ಹೆಸರುಗಳು 
ಸಂ. ಸಹಕಾರ ಬ್ಯಾಂಕುಗಳು 
01. | ನರಸಿಂಹರಾಜಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ | 1 | ಶ್ರೀ ಟಿ.ಎಂ. ವೆಂಕಟೇಶ್‌, ತುರಾಳ(ಕಲ್ಪಕ್ಕಿ,ಹಲಸೂರು ಗ್ರಾಮ, 

ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರ ಬ್ಯಾಂಕ್‌ ನಿ ಬಾಳೆಹೊನ್ನೂರು ಅಂಚೆ, ನರಸಿಂಹರಾಜಪುರ ತಾ: 
02. | ನರಸಿಂಹರಾಜಪುರ 1. |ಶ್ರೀ ಎಂ.ಕೆ. ತಂಗಪನ್‌, ವಗ್ಗಡೆಕಲ್ಲು ಸುತ್ತ ಅಂಚೆ, 

ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ನರಸಿಂಹರಾಜಪುರ ತಾಲ್ಲೂಕು 

ಸಂಘ ನಿ. 2. | ಶ್ರೀಮತಿ ಲೀನಾ ಕೋಂ ಮೊರತೋಲೋಬೊ,  ಕಡ್ಡೆಮಕ್ಕಿ 

ಬಾಳಹೊನ್ನೂರು, ಎನ್‌.ಆರ್‌.ಪುರ ತಾ: 

03. | ಬಾಳಹೊನ್ನೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. 1. | ಶ್ರೀಮತಿ ಪೌಜಿಯಬಾನು ಕೋಂ ಇಕ್ಲಾಲ್‌ ಸಾಬ್‌, ಮುಖ್ಯ ರಸ್ತೆ 


ಬಾಳೆಹೊನ್ನೂರು, ಎನ್‌.ಆರ್‌.ಪುರ ತಾ: 
2 | ಶೀ ಶೇಷಯ್ಯ ಮಠದ ಕಾಲೋನಿ, ರಂಬಾಪುರ ಮಠ ಅಂಚೆ, 
ಬಾಳೆಹೊನ್ನೂರು 



































04. | ಕರ್ಕೇಶ್ವರ ವ್ಯವಸಾಯ ಸೇವಾ ಸಹಕಾರ 1. | ಶ್ರೀ ಕೆ.ಆರ. ಸುರೇಂದ್ರ ಕೆಲವತ್ತಿ, ಮೇಲ್ಬಾಲ್‌ ಅಂಚೆ ಎನ್‌.ಆರ್‌.ಪುರ 
ಸಂಘ ನಿ, ತಾ: 
05. | ಕಾನೂರು ವ್ಯವಸಾಯ ಸೇವಾ ಸಹಕಾರ 1. | ಶ್ರೀನಿವಾಸ್‌ ಕೆ.ಎನ್‌. ಕಲ್ಲೂರು, ಕಟ್ಟನಮನೆ ಅಂಚೆ, ಎನ್‌.ಆರ್‌.ಪುರ 
ಸಂಘ ನಿ, ತಾ: 
06 | ಸೇತೂರು ವ್ಯವಸಾಯ ಸೇವಾ ಸಹಕಾರ 1. | ಶ್ರೀಮತಿ ಮೇರಿ ಪೌಲೂಸ್‌, ಮಲ್ಲಂದೂರು ಅಂಚೆ, ಎನ್‌.ಆರ್‌.ಪುರ 
ಸಂಘ ನಿ, ತಾ: 
2. | ಶ್ರೀ ಲಕ್ಷ್ಮಣ ಈಚಿಕೆರೆ, ಬಂದನೆ ಮಕ್ಕ ಬಿ.ಹೆಚ್‌. ಕೈಮರ ಅಂಚೆ, 
ಎನ್‌.ಆರ್‌.ಪುರ ತಾ: 
07 | ನರಸಿಂಹರಾಜಪುರ ವ್ಯವಸಾಯ 1. | ಶ್ರೀ ತಿಪ್ಪೇಶ್‌, ಕೂಸ್ಕಲ್‌, ಹಂತುವಾನಿ ಅಂಚೆ, ಎನ್‌.ಆರ್‌.ಪುರ ತಾ: 
ಸೇವಾ ಸಹಕಾರ ಸಂಘ ನ್ನಿ ಶ್ರೀಮತಿ ಸರೋಜ ಕೋ೦ ಉಮೇಶ್‌ ಹಂದಗುಣಿ, ಶೆಟ್ಟಕೊಪ್ಪ 
2. | ಅಂಚೆ, ನರಸಿಂಹರಾಜಪುರ ತಾ: 
08 | ವ್ಯವಸಾಯ ಸೇವಾ ಸಹಕಾರ ಸಂಘ, ನಿ, ಮುತ್ತಿನಕೊಪ್ಪ 1. | ಶ್ರೀ.ನರಸಿ೦ಹ ಬಿನ್‌ ಹನುಮಂತಪ್ಪ, ಕೊರಲಿಕೊಪ್ಪ್ತ ಮುತ್ತಿನಕೊಪ್ಪ 
ಅಂಚೆ, ನರಸಿಂಹರಾಜಪುರ ತಾ. 
2. | ಶ್ರೀ.ದಿಲ್‌ಶಾದ್‌ಬಾನು ಕೋಂ ಅಬ್ಬ್ದುಲ್ಮಾಜೀದ್‌, ಮುತ್ತಿನಕೊಪ್ಪ 
ಅಂಚೆ, ನರಸಿಂಹರಾಜಪುರ ತಾ. 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.782 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 


ಸಹಕಾರ ಇಲಾಖೆ. 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 294 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿ೦ದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಶ್ರೀ ಲಿಂಗರಾಜು ಮಾಜಿ ಅಧ್ಯಕ್ಷರು ಕುದೇರು ಗ್ರಾಮ ಪಂಚಾಯಿತಿ, ಹರಿಜನ ಬೀದಿ ಕುದೇರು ಗ್ರಾಮ ಇವರನ್ನು ಚಾಮರಾಜನಗರ ತಾಲ್ಲೂಕು ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಸಹಕಾರ ಬ್ಯಾಂಕ್‌ ನಿ. ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್‌.ಜಾಪಾಲಿ 

ಪಿ.ಆರ್‌.783 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 295 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿನ ವ್ಯಕ್ತಿಗಳನ್ನು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿ ಮತ್ತು ಶಿಕಾರಿಪುರ ತಾಲ್ಲೂಕಿನ ವಿವಿಧ ಸಹಕಾರ ಸಂಘಗಳ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-( 
ಸಹಕಾರ ಇಲಾಖೆ. 
ಅನುಬಂಧ 
ಸಂಖ್ಯೆ: ಸಿಎಂಡಬ್ಬ್ಯೂ 295 ಸಿಎನ್‌ಎಸ್‌ 2005, ದಿನಾಂಕ:30-03-2005 
1. ವೀರಶೈವ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಶಿಕಾರಿಪುರ 
1 ಗುರುರಾಜ ಜನಪತ್‌ ಬಿನ್‌ ಲಕ್ಷ್ಮಣ್‌ರಾವ್‌, ಶಿಕಾರಿಪುರ 
2. ಮಂಜುಳಾ ಯೋಗೀಶ್ವರಪ್ಪ, ಹೊಸದೂಪದಹಳ್ಳಿ 
3. ಮಲ್ಲೇಶಪ್ಪ ಬೋವಿ, ಭದ್ರಾಪುರ 
2. ಕಸಬಾ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಶಿಕಾರಿಪುರ 
1. ಜಾರಗಲ್‌ ತಿಪ್ಪಣ್ಣ ಬಿನ್‌ ಸಿದ್ದಪ್ಪ ಶಿಕಾರಿಪುರ 
2 ಶಾಂತಮ್ಮ ಕೋಂ ಜಯಣ್ಣ, ತೇರುಬೀದಿ, ಶಿಕಾರಿಪುರ 
3. ಕೃಷ್ಣಯ್ಯ ಓಬಯ್ಯ, ಪ್ರಗತಿನಗರ, ಶಿಕಾರಿಪುರ 
3. ಸವಿತಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಶಿಕಾರಿಪುರ 
1. ಸೋಮಶೇಖರ್‌ ಬಿನ್‌ ವೆಂಕಟರಾಮುಡು 
2. ಸುಧಾರ ಕೋಂ ಬಾಲಕೃಷ್ಣ 
3. ದೇವರಾಜ್‌ ಬಿನ್‌ ಪುಲ್ಲಯ್ಯ, ಶಿಕಾರಿಪುರ 
4. ಅಮಟೆಕೊಪ್ಪ ಸೇವಾ ಸಹಕಾರ ಬ್ಯಾಂಕ್‌ ನಿ, 
1 ಆನಂದಪ್ಪ ಬಿನ್‌ ಪರಸಪ್ಪ ಅಮಟೆಕೊಪ್ಪ 
2. ಶ್ರೀಮತಿ ಸುಧಾರಂಗಸ್ತಾಮಿ, ಅಮಟೆಕೊಪ್ಪ 
3. ಶಿವಮೂರ್ತಿ ಬಿನ್‌ ಗಡ್ಡಪ್ಪಗೌಡ 
5. ಕಪ್ಪನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಶಿಕಾರಿಪುರ ತಾ. 
1 ಹಾಲಪ್ಪ ಬಿನ್‌ ಚೌಡಪ್ಪ ಬನ್ನೂರು 
2. ನೀಲಾವತಿ ಕೋಂ ಪರಶುರಾಮ್‌, ಕಪನಹಳ್ಳಿ 
3. ಬಸಪ್ಪ ಬಿನ್‌ ಉದ್ದಬಸಪ್ಪ, ಕಾಳೇನಹಳ್ಳಿ 
6. ಮುತ್ತಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಮುತ್ತಿಕೋಟೆ 
1 ಗುಡದಪ್ಪ ಬಿನ್‌ ನೀಲಪ್ಪ 
2. ಸರೋಜಮ್ಮ ಕೋಂ ತಿರುಕಪ್ಪ 
3. ರೇವಣಪ್ಪ ಬಿನ್‌ ಮೋಟಪ್ಪ 
7. ಕಿಟ್ಟದಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕಿಟ್ಟದಹಳ್ಳಿ 
1. ಹನುಮಂತಪ್ಪ ಬಿನ್‌ ಬಸವಲಿಂಗಪ್ಪ ಕಿಟ್ಟದಹಳ್ಳಿ 
2. ಧನಪಾಲಪ್ಪ ಬಿನ್‌ ದೊಡ್ಡರಂಗಸ್ತಾಮಿ, ದಿಂಡದಹಳ್ಳಿ 
3. ಮಹಾಲಕ್ಷ್ಮಮ್ಮ ಕೋಂ ಹನುಮಂತಪ್ಪ ಗೌಡ, ಭೈರನಹಳ್ಳಿ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ 


೩೫ 





8. ಕಾಗಿನೆಲ್ಲಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕಾಗಿನೆಲ್ಲಿ 
1... ಎಂ.ಮಂಜಪ್ಪ ಬಿನ್‌ ವಿದುರಪ್ತ ಕಾಗಿನೆಲ್ಲಿ 
2... ಜಯಮ್ಮ ಕೋಂ ಪಾಟೀಲ್‌, ಕಾಗಿನೆಲ್ಲಿ 
3. ಕರಿಬಸಪ್ಪ ಬಿನ್‌ ನಿಂಗಪ್ಪ, ಕಾಗಿನೆಲ್ಲಿ 
9. ಹರಗುವಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹರಗುವಳ್ಳಿ 
1 ಬಸವರಾಜಪ್ಪ ಬಿನ್‌ ಮಲ್ಲೇಶಪ್ಪ ಚಿಕ್ಕೇರಿ, ಶಿವಾಜಿಕಣಿಯ 
2. ಶಕುಂತಲಮ್ಮ ಕೋಂ ಭರಮೋಜಿರಾವ್‌ ಹರಗುವಳ್ಳಿ 
3... ಜ೦ಬೂರು ಶಿವಪ್ಪ ಬಿನ್‌ ನಿಂಗಪ್ಪ ಸಂಡ 
10. ಹೊಸೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹೊಸೂರು 
1. ಯೋಗೀಶ್ವರಪ್ಪ ಬಿನ್‌ ಕರಿಯಪ್ಪ, ಕೆಂಚಿಗೊ೦ಡನಕೊಪ್ಪ 
2... ಪ್ರೇಮಾ ಕೋಂ ಶಂಕ್ರಪ್ಪ 
3. ಚಂದ್ಯಾ ನಾಯಕ್‌ ಬಿನ್‌ ಹಮ್ಯಾ ನಾಯಕ್‌, ನಳ್ಳಿನಕೊಪ್ಪ 
11. ಅ೦ಬಾರಗೊಪ್ಪ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಅಂಬಾರಗೊಪ್ಪ 
1 ಜಗಧೀಶ್‌ ಬಿನ್‌ ಮಾರಣ್ಣ, ಅಂಬಾರಗೊಪ್ಪ 
2. ಪಾರ್ವತಮ್ಮ ಕೋಂ ಬಸವರಾಜಪ್ಪ 
3... ಸೋಮ್ಲಾ ನಾಯ್ಕ ಬಿನ್‌ ತ್ಯಾವ್ಕರಾ ನಾಯಕ್‌ 
12. ಗಾಮ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಗಾಮ 
1 ಚೌಟ ರುದ್ರಪ್ಪ ಬಿನ್‌ ಹನುಮಂತಪ್ಪಗಾಮ 
2. ಕುಸುಮ ಬಿ. ಕೋಂ ಜಯಪ್ಪ 
3. ಎ.ಕೆ.ಗೌಡಪ್ಪ ತಾಯಿ ದುಂಡಮ್ಮ 
13. ಉಡುಗಣಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಉಡುಗಣಿ 
1. ರಫೀಕ್‌ ಅಹಮದ್‌ ಬಿನ್‌ ಅಹಮದ್‌ ಸಾಬ್‌ 
2. ನಿಂಗಮ್ಮ ಕೋಂ 
3. ಹುಚ್ಚಹನುಮಣ್ಣ ಬಿನ್‌ ಮೂಡ್ಲಪ್ಪ ದುಣೇದಹಳ್ಳಿ 
14. ಈಸೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಈಸೂರು 
1... ಬಿ.ಜಯಪ್ಪ ಬಿನ್‌ ಬಸವಣ್ಣಿಪ್ರ ಈಸೂರು 
2 ಗಿರಿಜಮ್ಮ ಕೋಂ ಅಂಗಡಿ ಹಾಲಪ್ಪ ಈಸೂರು 
3. ಶಿವಪ್ಪ ಬಿನ್‌ ಕುಲುಬಪ್ಪ 
15. ಹಿತ್ತ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ.ಹಿತ್ಲ 
1 ಹರಗೊಳ್ಳಿ ರಾಮಪ್ಪ ಹಿತ್ತ 
2... ಜಯಮ್ಮ ಕೋಂ ಪ್ರಕಾಶ, ಚುರ್ಚಗುಂಡಿ 
3. ಚೆನ್ನಮನ್‌ ರಾಮಪ್ರ ಮಾಜಿ ಪ್ರಧಾನರು, ಕಲ್ಮನೆ 
16. ತರಲಘಟ್ಟ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ತರಲಘಟ್ಟ 
1, ನಾಗರಾರುಯ್ಯ ಬಿನ್‌ ಪಂಚಾಕ್ಷರಯ್ಯ, ತರಲಫಟ್ಟ 
2. ರಾಣಿ ಸುಜಾತ ಕೋಂ ಡಾ:ದಿವಾಕರ ತರಲಘಟ್ಟ ಕ್ಯಾಂಪ್‌ 
3. ಲಕ್ಷ್ಮನಾಯ್ಕ ಬಿನ್‌ ತೊಳಚನಾಯ್ಕ ದೊಡ್ಡಜೋಗಿಹಳ್ಳಿ 
17. ಕೆಂಗೆಟ್ಟಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೆಂಗಟ್ಟಿ 
1. ಸಂಗಪ್ಪ ಬಿನ್‌ ಹೂವಪ್ಪ ಮುದ್ದನಹಳ್ಳಿ 
2. ಕಮಲಾಕ್ಷಿ ಕೋಂ ದುಶ್ಯಂತ, ಇಟ್ಟಿಗೆಹಳ್ಳಿ 
3. ತಿಪ್ಪಾನಾಯ್ಕ ಸಕ್ರಾನಾಯ್ಕ 
18. ಸಾಲೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಸಾಲೂರು 
1 ರವಿಕುಮಾರ್‌ ಬಿನ್‌ ಪಂಚಪ್ಪ 
2. ವೇದಾವಯಿ ಕೋಂ 


3. ಕುಮಾರ ನಾಯ್ಕ 
19. ನೆಲವಾಗಿಲು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ನೆಲವಾಗಿಲು 
1, ಎಸ್‌.ಟಿ.ಲಕ್ಷ್ಮಣಪ್ಪ 


2. ನೇತ್ರಾವತಿ ಕೋಂ ಮಲ್ಲಪ್ಪ ಹಳೇಗೊದ್ದನಕೊಪ್ಪ 
3. ಶಿವ್ಯಾನಾಯ್ಕ ಬಿನ್‌ ಹೂನ್ಯಾ ನಾಯ್ಕಬಸಗೋದ್ದನಕೊಪ್ಪ 
20. ಬೇಗೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಭೇಗೂರು 
1. ಮಹೇಶ್ವರಪ್ಪ ಬಿನ್‌ ರಾಡಪ್ಪ ಬೇಗೂರು 
2. ನಾಗಮ್ಮ ಕೋಂ ಭೀಮರಾವ್‌ ಬೆಂಡೆಕಟ್ಟೆ 
3. ಎರೆಹಳ್ಳಿ ಸಕ್ರ್ಯಾ ನಾಯ್ಕ ಬಿನ್‌ ಬೇಮ್ಸಾ ನಾಯ್ಕ ಮರಡಿ ಬೇಗೂರು 


೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ 


ಭಾಗ - ೪ಎ 





21. 


22. 


23. 


24. 


25. 


26. 


27. 


28. 


29. 


30. 


31. 


32. 


33. 


ಹಿರೇಜಂಬೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹಿರೇಜಂಬೂರು 
1. ವಸಂತಕುಮಾರ ಬಿನ್‌ ಬೂದೆಪ್ಪ ಹರೇಜಂಬೂರು 

2. ವನಜಾಕ್ಷಮ್ಮ ಕೋಂ ವಿಜುಕುಮಾರ್‌ 

3... ಬಿ.ಮೋಹನ್‌ ಬಿನ್‌ ಬಿ. ರಾಮಪ್ಪ 

ಹುಸ್ಕೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹುಸ್ಕೂರು 

1 ಈಶ್ವರಪ್ಪ ಬಿನ್‌ ಗಂಗಾಧರಯ್ಯ, ಹುಸ್ಕೂರು 

2 ಗಂಗಮ್ಮ ಕೋಂ ವೆಂಕಟೇಶಪ್ಪ, ನಾಗಿಹಳ್ಳಿ 

3. ಭಜ್ಜಾ ನಾಯ್ಕ ಬಿನ್‌ ತೊಳಚಡ ನಾಯ್ಕ ಹೋಗಿ 

ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಶಿಕಾರಿಪುರ 
1 ಬಿ.ಎಂ.ಪಾಲಾಕ್ಷಪ್ಪ ಬಿನ್‌ ಮರಳಪ್ಪ ಗೌಡ, ಚುರ್ಚಗುಂಡಿ 

2. ಶೈಲಜಾ ಬಿನ್‌ ಕುಮಾರಪ್ಪ, ಅಂಜನಾಪುರ 

3. ಎಹ್‌.ಹಾಲಪ್ಪ ಬಿನ್‌ ಚಿರಲಪ್ಪ ಕಪನಳ್ಳಿ 

ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಶಿಕಾರಿಪುರ 

1 ಸುವಣ್ಣಮ್ಮ ಕೋಂ ನೀಲಕಂ೦ಠಯ್ಯ, ಕುಂಬಾರಗುಂಡಿ, ಶಿಕಾರಿಪುರ 

2 ಕೆ.ಪಿ.ಶಶಿಕಲಾ ಕೋಂ ಮಂಜಪ್ಪ ಶಾಂತಿನಗರ, ಶಿಕಾರಿಪುರ 

3. ಸತ್ತಿಬಾಯಿ ಕೋಂ ರಾಜನಾಯ್ಕ, ತರಲಘಟ್ಟ, ಶಿಕಾರಿಪುರ 

ಕುಮದ್ವತಿ ಮೀನುಗಾರರ ಸಹಕಾರ ಸಂಘ ನಿ, ಶಿಕಾರಿಪುರ 

1 ದೇವೇಂದ್ರ ನಾಯ್ಕ ರೂಪ್ಯಾ ನಾಯ್ಕ ದೊಡ್ಡಜೋಗಿಹಳ್ಳೀ 

2. ಮೇರಿ ಕ್ಯಾತರಿನ್‌, ಮಾಜಿ ಪುರಸಭಾ ಸದಸ್ಯರು, ಶಿಕಾರಿಪುರ 

3. ಎ.ಷಡಾಕ್ಷರಪ್ಪ ಅಗಿನಬಾಗಿಲ, ಹಿತ್ತಲ 

ಶಿರಾಳಕೊಪ್ಪ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಶಿರಾಳಕೊಪ್ಪ 

1 ಮಲ್ಲಿಕಾರ್ಜುನ ಬಿನ್‌ ವೀರಪ್ಪ ಬೆಳ್ಳಿಗಾವಿ 

2. ನಿರ್ಮಲಾ ಕೋಂ ಕೊಟ್ರೇಶ್‌, ಶಿರಾಳಕೊಪ್ಪ 

3. ಮಾರುತಿ ಗಾಣದಕೇರಿ 

ಮಾದ್ದಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಮಾಡಳ್ಳಿ 

1 ಶಿವನಗೌಡ ಓಂಕಾರಪ್ಪಗೌಡ ಮಾಡ್ದಳ್ಳಿ 

2. ಉಷಾ ಕೋಂ ವೀರಪ್ಪ ಬೂದಿ, ಮಾಡ್ದಳ್ಳಿ 

3... ಮಾನ್ಯನಾಯ್ಕ ಬಿನ್‌ ಡೊಂಗ್ರೆ ನಾಯ್ಕ ಅಂಗಡಿ ಮಾಡ್ದಳ್ಳಿ 

ಗುಳೇದಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಗುಳೇದಹಳ್ಳಿ 

1 ಪಾರ್ವತಮ್ಮ ಫಕೀರಪ್ಪ, ಗುಳೇದಹಳ್ಳಿ 

2. ಜಿ.ಮಲ್ಲನಗೌಡ ಜಿ.ನಾಗನಗೌಡ್ತ, ಗುಳೇದಹಳ್ಳಿ 

3. ಗ೦ಗ್ಯಾನಾಯ್ಕ ಬಿನ್‌ ಮಂಗ್ಲಾನಾಯ್ಕ 

ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸರಬರಾಜು ಮಾರಾಟ ಸಹಕಾರ ಸಂಘ ನಿ, ಶಿವಮೊಗ್ಗ 
1 ಗುರುರಾಜ ಬಿನ್‌ ಕರಿಬಸಪ್ಪ, ಜಕ್ಕನಕೊಪ್ಪ, ಶಿಕಾರಿಪುರ ತಾ. 

2. ಸುಚಿತ್ರ ಕೋಂ ನಾಗರಾಜಪ್ಪ 

3. ವಿಜಯಕುಮಾರ ಬಿನ್‌ ಜಿ.ಮಾದಪ್ಪ ಗಾಂಧಿನಗರ 

ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣ ಸಹಕಾರ ಸಂಘ ನಿ, ಶಿವಮೊಗ್ಗ 
1, ವಿಶ್ವನಾಥ್‌ ಬಿನ್‌ ನಾಗಪ್ಪ, ಚುರ್ಚಿಗುಂಡಿ, ಶಿಕಾರಿಪುರ ತಾ. 

2. ಲೋಹಿತಕುಮಾರ್‌ ಬಿನ್‌ ಹುಚ್ಚಪ್ಪ, ಕಪ್ಪೇನಹಳ್ಳಿ 

3. ಅನುಸೂಯ ಕೋಂ ಬಂಗಾರಪ್ಪ, ಹರಗನಹಳ್ಳಿ 

ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್‌, ಶವಮೊಗ್ಗ 

1.  ಮಂಜುಳಾನಾಗಭೂಷಣ, ಚುರ್ಚಿಗುಂಡಿ, ಶಿಕಾರಿಪುರ ತಾ. 

2 ಬಿ.ಡಿ.ಶಿವಶಂಕರ ಬಿನ್‌ ಧರ್ಮಪ್ಪ ದೊಡ್ಡಜೋಗಿಹಳ್ಳಿ 

3. ಗಿರೀಶನಾಯ್ಕ ಹುಲಿಗಿನಕೊಪ್ಪ 

ಜಿಲ್ಲಾ ಮೀನು ಕೃಷಿಕರ ಮಾರಾಟ ಸಹಕಾರ ಸಂಘ ನಿ, ಶಿವಮೊಗ್ಗ 

1... ವೈ.ಹೆಚ್‌.ರಾಜಶೇಖರ ಬಿನ್‌ ರುದ್ರಪ್ಪ ಹಾರೋಗೊಪ್ಪ ಶಿಕಾರಿಪುರ ತಾ. 
2. ಚ೦ದ್ರನಾಯ್ಕ ಬಿನ್‌ ತಾವರಾನಾಯ್ಕ ಚುರ್ಚಿಗುಂಡಿ, ಶಿಕಾರಿಪುರ ತಾ. 
3. ಲೀಲಾವತಿ ಕೋಂ ಸುಬ್ಬಪ್ಪ, ದೊಡ್ಡಜೋಗಿಹಳ್ಳಿ, ಶಿಕಾರಿಪುರ ತಾ. 
ಶಿವಮೊಗ್ಗ ಜಿಲ್ಲಾ ಮಹಿಳಾ ವಿವಿದೋದ್ದೇಶ ಸಹಕಾರ ಸ೦ಘ ನಿ, ಶಿವಮೊಗ್ಗ 
1... ಮೆಹೆಚ್‌.ಪಾರ್ಚತಮ್ಮ ಕೋಂ ರುದ್ರಪ್ಪ ಹಾರೋಗೊಪ್ಪ ಶಿಖಾರಿಪುರ ತಾ. 
2... ಗಾಯಿತ್ರಿ ಕೋಂ ಪರಮೇಶ್ವರಪ್ಪ ಕಾಗಿನಲ್ಲಿ, ಶಿಕಾರಿಪುರ ತಾ. 

3. ನಾಗರತ್ನ ಕೋಂ ರಾಮೋಜಿನಾಯ್ಕ ಭದ್ರಾವತಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.78% ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ೩೭ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಯ್ಯೂ 296 ಸಿಎನ್‌ಎಸ್‌ 2005. ಬೆಂಗಳೂರು, ದಿನಾ೦ಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಚನ್ನರಾಯಪಟ್ಟಣ ತಾಲ್ಲೂಕಿನ ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘ ನಿ. ಜನಿವಾರ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಜೆ.ಹೆಚ್‌. ಮಂಜುನಾಥ್‌ ಬಿನ್‌ ಹುಚ್ಚ ಶೆಟ್ಟಿ ಜನಿವಾರ 
2. ಶ್ರೀಮತಿ ಸಿ.ಆರ್‌. ವಿಜಯ ಕೋಂ ಕುಮಾರ, ಚಾಮುಡಿಹಳ್ಳಿ, 
3. ಶ್ರೀ ನಂಜಯ್ಯ ಬಿನ್‌ ಮೈಲಾರಯ್ಯ, ಚಾಮುಡಿಹಳ್ಳಿ, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.785 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 297 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ವ್ಯವಸಾಯ ಸೇವಾ ಸಹಕಾರ ಸಂಘ, ಲಕ್ಷ್ಮೀಪುರ ಗ್ರಾಮ, 
ರಾಮನಗರ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀಮತಿ ಜಯಮ್ಮ ಕೋಂ ಚನ್ನಪ್ಪ ಕೋಳಮಾರನಕುಫ್ರೆ 
ಕೋಟಗಲ್‌ ಹೋಬಳಿ, ರಾಮನಗರ ತಾಲ್ಲೂಕು 
2. ಶ್ರೀ ನರಸಿಂಹಯ್ಯ ಬಿನ್‌ ಶ್ರೀ ಮುನಿನರಸಿ೦ಹಯ್ಯ, 
ಕಟಗನಪಾಳ್ಯ, ಕೋಟಗಲ್‌ ಹೋಬಳಿ, ರಾಮನಗರ ತಾಲ್ಲೂಕು 
3 ಶ್ರೀ ಸದಾಶಿವಯ್ಯ ಬಿನ್‌ ಪುಟ್ಟಮಾದಪ್ಪ, 
ಲಕ್ಷ್ಮೀಪುರ, ಕೋಟಗಲ್‌ ಹೋಬಳಿ, ರಾಮನಗರ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.786 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 298 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಕುಣಿಗಲ್‌ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಕುಣಿಗಲ್‌ ಮತ್ತು ಕುಣಿಗಲ್‌ ತಾಲ್ಲೂಕು ಭೂ ಅಭಿವೃದ್ದಿ 
ಬ್ಯಾಂಕು ಇವುಗಳ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
ಕುಣಿಗಲ್‌ ತಾಲ್ಲೂಕು ವ್ಯವಸಾಯೋತ್ಸನ್ನ ಮಾರಾಟ ಸಹಕಾರ ಸಂಘ ನಿ, ಕುಣಿಗಲ್‌ 
1 ಶ್ರೀ.ವರದರಾಜು ಬಿನ್‌ ಚಿಕ್ಕಮಾಯಗಯ್ಯ ಗೌಡಗೆರೆ ಗ್ರಾಮ ಮತ್ತು ಅಂಚೆ, ಯಡಿಯೂರು ಹೋ. ಕುಣಿಗಲ್‌ ತಾ. 
2. ಶ್ರೀಮತಿ.ಸುಶೀಲಮ್ಮ ಕೋಂ ಸಿ.ಎಂ.ರಾಮಚಂದ್ರಪ್ಪ, ಚೊಟ್ನಹಳ್ಳೀ, ಜಿಡ್ಡಿಗೆರೆ ಅಂಚೆ, ಯಡಿಯೂರು ಹೋ. ಕುಣಿಗಲ್‌ ತಾ. 
3. ಶ್ರೀ.ಈ.ಮ೦ಜು ಬಿನ್‌ ಈಶ್ವರಪ್ಪ, ಬೈರಾಗಿಮಠ ಬೀದಿ, ಕುಣಿಗಲ್‌ ಟೌನ್‌ 
ಕುಣಿಗಲ್‌ ತಾಲ್ಲೂಕು ಭೂ ಅಭಿವೃದ್ದಿ ಬ್ಯಾಂಕ್‌ ನಿ, ಕುಣಿಗಲ್‌ 
1. ಶ್ರೀಸುಬ್ಬೇಗೌಡ ಬಿನ್‌ ಹುಚ್ಚತಿಮ್ಮಯ್ಯ ಗೌಡಗೆರೆ, ಯಡಿಯೂರು ಹೋ 
2. ಶ್ರೀ.ಚಿಕ್ಕಣ್ಣ.ಎಸ್‌.ಆರ್‌.ಬಿನ್‌ ಯಾಲಕಯ್ಯ ಸಾವಂತ್ರಿಪಾಳ್ಯ ,ಕಸಬಾ ಹೋ, ಕುಣಿಗಲ್‌ ತಾ. 
3. ಶ್ರೀಮತಿ.ವಿಜಯಮ್ಮ ಆಲಿಯಾಸ್‌ ರಂಗಮ್ಮ ಕೋಂ ಹೆಚ್‌.ಕೆ.ಶಿವಣ್ಣ, ಹಾಲುವಾಗಿಲು, ಹುತ್ತಿ ಆಂಚೆ, ಹುತ್ರಿರ್ದು ಹೋ, ಕುಣಿಗಲ್‌ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.787 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಯ್ಯೂ 301 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿ೦ದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ಕೆ.ಆರ್‌.ಪೇಟೆ ತಾಲ್ಲೂಕಿನ ಮೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ವಿಠಲಾಪುರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬ್ಯಾಂಕು 
1. ಶ್ರೀ ವಿ.ಸಿ. ಪುಟ್ಟಸ್ವಾಮಿಗೌಡ ಬಿನ್‌ ಚಲುವೇಗೌಡ, ವಿಠಲಾಪುರ, ಕೆ.ಆರ್‌.ಪೇಟೆ ತಾಲ್ಲೂಕು 
2. ಶ್ರೀಮತಿ ಸುಧಾಮಣಿ ಕೋಂ ಶಿವಶಂಕರೇಗೌಡ, ಪಿ.ಡಿ.ಜಿ. ಕೊಪ್ಪಲು, ವಿಠಲಾಪುರ ಅಂಚೆ, ಕೆ.ಆರ್‌.ಪೇಟೆ ತಾಲ್ಲೂಕು 
3. ಶ್ರೀ ಶಿವಯ್ಯ ಬಿನ್‌ ರಾಜಯ್ಯ, ಕಾಪನಹಳ್ಳಿ, ವಿಠಲಾಪುರ ಅಂಚೆ, ಕೆ.ಆರ್‌.ಪೇಟೆ ತಾಲ್ಲೂಕು 
ಬಲ್ಲೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸ೦ಘ ನಿಯಮಿತ ಬ್ಯಾಂಕು 
1 ಶ್ರೀ ಬಿ.ಎಸ್‌. ಪುಟ್ಟರಾಜು ಬಿನ್‌ ಲೇ ಸಿದ್ದೇಗೌಡ, ಬಲ್ಲೇನಹಳ್ಳಿ, ಕೆ.ಆರ್‌. ಪೇಟೆ ತಾಲ್ಲೂಕು 
2. ಶ್ರೀಮತಿ ಸವಿತ ಕೋಂ ಸ್ವಾಮಿಗೌಡ, ಕಬ್ಬಲಗೆರೆಪುರ, ಬಲ್ಲೇನಹಳ್ಳಿ ಅಂಚೆ, ಕೆ.ಆರ್‌. ಪೇಟೆ ತಾಲ್ಲೂಕು 
3. ಶ್ರೀ ಪುಟ್ಟರಾಜು ಬಿನ್‌ ಕುಂಟಯ್ಯ, ಮಾಚಗೋನಹಳ್ಳಿ, ಬಲ್ಲೇನಹಳ್ಳಿ ಅಂಚೆ, ಕೆ.ಆರ್‌. ಪೇಟೆ ತಾಲ್ಲೂಕು 
ಹೊಸಹೊಳಲು ವ್ಯವಸಾಯ ಸೇವಾ ಸಹಕಾರ ಸ೦ಘ ನಿಯಮಿತ ಬ್ಯಾಂಕು 
1. ಶ್ರೀ ಹೆಚ್‌.ಎಸ್‌. ಗಂಗೇಗೌಡ ಬಿನ್‌ ಸುಬ್ಬೇಗೌಡ, ಹೆಮ್ಮನಹಳ್ಳಿ, ಕೆ.ಆರ್‌. ಪೇಟೆ ತಾಲ್ಲೂಕು 
2 ಶ್ರೀಮತಿ ಶಾಂತಮ್ಮ ಕೋಂ ಸಿ.ಕೆ. ಅಣ್ಣೇಗೌಡ, ಚೌಡೇನಹಳ್ಳಿ ಕೆ.ಆರ್‌. ಪೇಟೆ ತಾಲ್ಲೂಕು 
3. ಶ್ರೀ ಜವರಯ್ಯ ಬಿನ್‌ ಹನುಮಯ್ಯ, ಹೊಸಹೊಳಲು, ಕೆ.ಆರ್‌. ಪೇಟೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.788 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 303 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 
ನಿಯಮಿತ, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಟಿ.ಎ.ಪಿ.ಸಿ.ಎಂ.ಎಸ್‌- ದೊಡ್ಡಬಳ್ಳಾಪುರ 
1 ಶ್ರೀ ಆರ್‌.ಎಸ್‌.ರಾಮಾಂಜಿನಪ್ಪ ಬಿನ್‌ ನಂಜುಂಡಪ್ಪ ರಾಜಘಟ್ಟ, ರಾಜಫಟ್ಟ ಅಂಚೆ, ದೊಡ್ಡಬಳ್ಳಾಪುರ ತಾಲ್ಲೂಕು. 
2. ಶ್ರೀ ರಾಮಲಿಂಗಯ್ಯ ಬಿನ್‌ ಚಿಕ್ಕಲಿಂಗಯ್ಯ, ರಾಮದೇವನಹಳ್ಳಿ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲ್ಲೂಕು. 
3. ಶ್ರೀಮತಿ ಮಂಜುಳ ಕೋಂ ಮುನಿಕೃಷ್ಣಪ್ಪ ತೂಬಗೆರೆ, ತೂಬಗೆರೆ ಅಂಚೆ, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.789 ಸರ್ಕಾರದ ಅಧೀನ ಕಾರ್ಯದರ್ಶಿ-( ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 306 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿನ ವ್ಯಕ್ತಿಗಳನ್ನು ಸುರಪುರ ತಾಲ್ಲೂಕಿನ ॥। ವಿವಿಧ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 
ಅನುಬಂಧ 
ಸಂಖ್ಯೆ: ಸಿಎಂಡಬ್ಬ್ಯೂ 306 ಸಿಎನ್‌ಎಸ್‌ 2005, ದಿನಾ೦ಕ:30-03-2005 
ಸೂಗೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಸೂಗೂರು 
1 ಪ್ರಕಾಶ ತಂದೆ ಅಂಬಣ್ಣ ಬಿರಾದಾರ 
2. ಅಂಬಪ್ಪ ತಂದೆ ಭೀಮಪ್ಪ ಯದ್ರಾಮಿ 
3. ಹಂಪಮ್ಮ ತಂದೆ ಬಸ್ಸಪ್ಪ ಹರಿಜನ 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ೩೯ 
ದೇವಿಕೇರಾ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ದೇವಿಕೇರಾ 
1... ಯಲ್ಲಮ್ಮ ಗಂಡ ಮಲ್ಲಿಕಾರ್ಜುನ ಬಸರಕೊಡ 
2. ರಾಮಣ್ಣಗೌಡ ತಂದೆ ಗುರಣ್ಣಗೌಡ ಲಕ್ಷ್ಮೀಪುರ 
3. ನಿಂಗಪ್ಪ ತಂದೆ ರಾಮಯ್ಯಗೌಡ ಸಜ್ಜಿ ರತ್ನಾಳ 
ತಿಂಥಣಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ತಿಂಥಣಿ 
1. ಮಾನಪ್ಪ ತಂದೆ ಬೀಮಪ್ಪ ಹೊಸಪೇಟೆ 
2. ರಾಜೇಸಾಬ್‌ ತಂದೆ ಸೈಪನ್‌ ಸಾಬ್‌ ಮೂಲಿ 
3. ದ್ಯಾಮವ್ವ ಗಂಡ ನಿಂಗಪ್ಪ ಹಳ್ಳಹಳ್ಳಿ 
ಮಾಳೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಮಾಳೂರು 
1. ಬಾಸು ತಂದೆ ಸೀತು ಚೌವಾಣ್‌ 
2. ಹನಮಂತರಾಯ ತಂದೆ ಯಮನಪ್ಪ ಜಾದವ 
3. ಶಾಂತಮ್ಮ ಗಂಡ ಬಸವಂತರಾಯ ಸಾಸನೂರು 
ಕಕ್ಕೇರಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕಕ್ಕೇರಿ 
1 ಪರಮಾತ್ಮ ತಂದೆ ರಾಚಪ್ಪ ಗುರಿಕಾರ 
2. ದ್ಯಾಮವ್ವ ಗಂಡ ಮಾನಪ್ಪ ಉಡೇದ 
3. ಬರಮಣ್ಣ ತಂದೆ ಸೋಮಲಿಂಗಪ್ಪ ಪೂಜಾರಿ 
ಖಾನಾಪೂರ ಎಸ್‌.ಹೆಚ್‌. ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಖಾನಾಪೂರ.ಎಸ್‌.ಹೆಚ್‌ 
1.  ಗಂಗನಗೌಡ ತಂದೆ ಯಂಕನಗೌಡ ಮಾ.ಪಾ 
2. ಖಾಜಾಹುಸೇನ್‌ ತಂದೆ ಸೋಫಿಸಾಬ್‌ ಮುಲ್ಲಾ 
3. ಸರಸ್ವತಮ್ಮ ಗಂಡ ಕೊಟೆಪ್ಪಾ ಪಟ್ಟಣಶೆಟ್ಟಿ 
ಯಾಳಗಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಯಾಳಗಿ 
1.  ಹನಮಂತರಾಯ ತಂದೆ ಬಾಲಪ್ಪ ಹುಣಸಿಗೆ 
2 ಶಿವನಗೌಡ ತಂದೆ ದ್ಯಾಮನಗೌಡ ದೇವರಣಿಗೆ 
3. ಬಂಗಾರೆವ್ವ ಗಂಡ ಶಂಭುಲಿಂಗ ಕಾಳಮೆತಗಿ 
ಗೆದ್ದಲಮರಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಗೆದ್ದಲಮರಿ 
1. ಯಲ್ಲಪ್ಪ ತಂದೆ ಹಣಮಪ್ಪ ಹರಿಜನ 
2 ಶಿವಮ್ಮ ಗಂಡ ಶರಣಪ್ಪ ಅಂಗಡಿ 
3. ಮಡಿವಾಳಪ್ಪ ತಂದೆ ಬಸಪ್ಪ ಕೋರಿ 
ಮುದ್ದೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಮುದ್ದೂರು 
1 ಪೀರಪ್ಪ ತಂದೆ ಶರಣಪ್ಪ ಹರಿಜನ 
2. ರಾಜೇಸಾಬ್‌ ತಂದೆ ಅಬ್ದುಲ್‌ ಸಾಬ್‌ ಚೌದರಿ 
3. ಜನ್ನತಬಿ ಗಂಡ ಸುಭಾನಲ್ಲಾ 
ಹೆಬ್ಬಾಳ.ಬಿ.ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಹೆಬ್ಬಾಳ.ಬಿ. 
1. ನಂದಪ್ಪ ತಂದೆ ಸಾಯಬಗೌಡ ಸಿರಗುಂಡು 
2. ಪರಮಣ್ಣ ತಂದೆ ನಿಂಗಪ್ಪ ಹಳ್ಳಿ 
3. ತಾಯಮ್ಮ ಗಂಡ ಈರಪ್ಪ ದೊಡಮನಿ 
ಕೊಡೇಕಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕೊಡೇಕಲ್ಲ 
1. ದೇವಿಕೇಮ್ಮ ಗ೦ಡ ಹಲವಪ್ಪ ಬೀರ್‌ 
2. ಸೋಮಲಿಂಗಪ್ಪ ತಂದೆ ನಿಜಪ್ಪ ದೊರೆ 
3. ರಾಜಾಸಾಬ್‌ ತಂದೆ ಕಾಸಿ೦ಸಾಬ್‌ ಹೆಬ್ಬಾಳ 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.790 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ 


ಅಧಿಸೂಚನೆ 


ಸಂಖ್ಯೆ: ಸಿಎಂಡಬ್ಯ್ಯೂ 314 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲ್ಲೂಕಿನ ಟಿ.ಬೇಗೂರು ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್‌ ನಿಯಮಿತ 


ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


01. ಶ್ರೀ ಕೆತೋಪಯ್ಯ ಬಿನ್‌ ಕಾಳಪ್ಪ ಮಿಣ್ಣಾಪುರ, ನೆಲಮಂಗಲ ತಾಲ್ಲೂಕು, 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹಿ.ಆರ್‌.791 


ಬಿ.ಎಸ್‌.ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಯ್ಯೂ 315 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
ಗ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಳಕ೦ಡ ವ್ಯಕ್ತಿಗಳನ್ನು ಮಂಡ್ಯ ಜೆಲ್ಲೆ ಪಾರಿಡವಪುರ ತಾಲ್ಲೂಕಿನ ನಾಲ್ಕು ವಿವಿಧ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಮೇಲುಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬ್ಯಾಂಕು 
1 ಶ್ರೀ ಎಂ. ತಮ್ಮಣ್ಣ ಗೌಡ ಬಿನ್‌ ಮಾಯಣ್ಣಗೌಡ, ವಕ್ಕಲಿಗರಕೇರಿ, ಮೇಲುಕೋಟೆ, ಪಾಂಡವಪುರ ತಾಲ್ಲೂಕು 
2. ಶ್ರೀಮತಿ ಸಣ್ಣತಾಯಮ್ಮ ಕೋಂ ಸುಬ್ಬೇಗೌಡ, ಬಳಫಟ್ಟ ಗ್ರಾಮ, ಮೇಲುಕೋಟೆ ಹೋಬಳಿ, ಪಾಂಡವಪುರ ತಾಲ್ಲೂಕು 
3. ಶ್ರೀ ಕುಂಟಸಿಂಗ್ರಯ್ಯ ಬನ್‌ ಕ ಕರಿಯಯ್ಯ, ಸಂತೆಮಾಳ, ಮೇಲುಕೋಟೆ ಅಂಜೆ, ಪಾಂಡವಪುರ ತಾಲ್ಲೂಕು 
ಸುಂಕಾತೊಣ್ಣೂರು ವ್ಯವಸಾಯ ಸೇ ಸಹಕಾರ ಸಂಘ ನಿಯಮಿತ ಬ್ಯಾಂಕು 
1 ಶ್ರೀ "ನಿರೂಪಾಕ್ಷಯ್ಯ ಬಿನ್‌ ಭಯು ಆನವಾಳು, ಪಾಂಡವಪುರ ತಾಲ್ಲೂಕು 
2. ಶ್ರೀಮತಿ ಭಾಗ್ಯಮ್ಮ ಕೋಂ ಜವರೇಗೌಡ, ಕಾಳೇನಹಳ್ಳಿ ಗ್ರಾಮ, ಪಾಂಡವಪುರ ತಾಲ್ಲೂಕು 
3. ಶ್ರೀ ಸಿಧರಾಮು ಹ ಸಿದ್ದಯ್ಯ ಅತ್ತಿಗನಹಳ್ಳಿ, ಪಾಂಡವಪುರ ತಾಲ್ಲೂಕು 
ಡೆ ವ್ಯವಸಾಯ ಸೇ ಸಹಕಾರ ಸಂಘ. ನಿಯಮಿತ ಬ್ಯಾಂಕು 
I. ಸ ಸಾಗ ಬಿನ್‌ ಕುಳ್ಳೇಗೌಡ, ಚಿಕ್ಕಾಡೆ 
2. ಶ್ರೀಮತಿ ಪದ್ಮಮ್ಮ ಕೋಂ ಹೆಚ್‌. ಕೃಷ್ಣೇಗೌಡ 
3. ಶ್ರೀರಾಮು ಬಿನ್‌ ಹ 
ನ್ಯಾಮನಹ ಳ್ಳಿ ವ್ಯವಸಾಯ ಸೇ ಸಹಕಾರ ಸಂಘ ನಿಯಮಿತ ಬ್ಯಾಂಕು 
1. ನರಸಿಂಹಯ್ಯ ನತ ಮೀಸೇ ಸಿಂಗ್ರಯ್ಯ, ಕದಲಗೆರೆ ಮೇಲುಕೋಟೆ ಹೋಬಳಿ, ಪಾಂಡವಪುರ ತಾಲ್ಲೂಕು 
2. ಶ್ರೀ ಜವರೇಗೌಡ "ಏನ್‌ ಚನ್ನೇಗೌಡ, ಉರ್ಪು: ಮುಗೇಗೌಡ ಸಂಗಾಪುರ, ಮೇಲುಕೋಟೆ ಹೋಬಳಿ, ಪಾಂಡವಪುರ ತಾಲ್ಲೂಕು 
3. ಶ್ರೀಮತಿ ಭು ಗಂಡ ಕೆ.ಜೆ. ರಾಮೇಗೌಡ, ಕದಲಗೆರೆ, ಪಾಂಡವಪುರ ತಾಲ್ಲೂಕು 
ಹರವು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬ್ಯಾಂಕು 
1 ಶ್ರೀ ಹೆಚ್‌.ಡಿ. ತ ಬಿನ್‌ ಹೆಚ್‌. ದಾಸೇಗೌಡ. ಹರವು, ಪಾಂಡವಪುರ ತಾಲ್ಲೂಕು 
2 ಶ್ರೀ ಹೆಚ್‌.ಎಂ. ದಿನೇಶ್‌ ಬಿನ್‌ ಮಂಚಯ್ಯ ಹರವು, ಪಾಂಡವಪುರ ತಾಲ್ಲೂಕು 
3. ಶ್ರೀಮತಿ ಗೀತಾ ಗಂಡ ಹೆಚ್‌.ಎನ್‌. ಬೆಟ್ಟೇಗೌಡ, ಹರವು, ಪಾಂಡವಪುರ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.792 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 318 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:30ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 199 
(ಹ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(! )ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಳಕ೦ಡ ವ್ಯಕ್ತಿಗಳನ್ನು ವಿಜಾಪುರ ಜಿಲ್ಲೆ ಬಸ ಸವನಬಾಗೇವಾಡಿ ತಾಲ್ಲೂಕಿನ ಐದು ವಿವಿಧ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಮರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಹತ್ತರಕಿಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ, 
1. ಶ್ರೀ ಸಂಗೊಂಡ ಬಾಗಪ್ಪ ಹಾದಿಮನಿ, ಸಾ: ನಂದಿಹಾಳ ಪಿ.ಯು, ತಾ: ಬಸವನಬಾಗೇವಾಡಿ 
2. ಶ್ರೀಮತಿ ಲಲಿತಾಬಾಯಿ ಶಾಮರಾವ ಕುಲಕರ್ಣಿ ಸಾ: ನಂದಿಹಾಳ ಪಿ.ಯು, ತಾ: ಬಸವನಬಾಗೇವಾಡಿ 
3. ಶ್ರೀ ದೊಡ್ಡಪ್ಪ ಸಣ್ಣಪ್ಪ ರಾಮರಥ, ಸಾ: ಯರನಾಳ, ತಾ: ಬಸವನಬಾಗೇವಾಡಿ 
ರೋಣಿಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ. 
1 ಶ್ರೀ ರಾಮು ತಾತೇಸಾಬ ಭೋಸಲೆ, ಸಾ: ರೋಣಿಹಾಳ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
2. ಶ್ರೀಮತಿ ನೀಲವ್ವ ಗಂಗಪ್ಪ ರೂಡಗಿ, ಸಾ: ರೋಣಿಹಾಳ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
3. ತ್ರೀ ಚಂದ್ರಪ್ಪ ಈರಬಸಪ್ಪ ಚಲವಾದಿ, ಸಾ: ರೋಣಿಹಾಳ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
ಸಾತಿಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ. 
1 ಶ್ರೀ ಗುಲಿಂಗಪ್ಪ ಶರಣಪ್ಪ ಭಾವಿಕಟ್ಟಿ ಸಾ: ಬೊಮ್ಮನಹಳ್ಳಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
2. ಶ್ರೀಮತಿ ಮಹದೇವಿ ಸಾಹೇಬಗೌಡ, ಗುಂಡಲಗೇರಿ, ಸಾ: ಬೊಮ್ಮನಹಳ್ಳಿ ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
3. ಶ್ರೀ ಮಲ್ಲಪ್ಪ ಯಮನಪ್ಪ ಹರಿಜನ, ಸಾ: ಬೊಮ್ಮನಹಳ್ಳಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
ಗೊಳಸಂಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ, 
1 ಶ್ರೀ ಮಲ್ಲಪ್ಪ ಸಂಗಪ್ಪ ಉಪ್ಪಲದಿನ್ನಿ ಸಾ: ಗೊಳಸಂಗಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
2. ಶ್ರೀಮತಿ ಸುಮಂಗಲಾ ಪ್ರಕಾಶ ಗುಡದಿನ್ನಿ ಸಾ: ಗೊಳಸಂಗಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
3. ಶ್ರೀ ಮರಿಯಪ್ಪ ಮಲ್ಲಪ್ಪ ಹೊಲೇರ, ಸಾ: ಗೊಳಸಂಗಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
ಹೂವಿನಹಿಪ್ಪರಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌ ನಿ., 
1. ತ್ರೀ ಯಮನಪ್ಪಗೌಡ ಕೃಷ್ಣಪ್ಪಗೌಡ ಪಾಟೀಲ, ಸಾ: ಹೂವಿನಹಿಪ್ಪರಗಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
2. ಶ್ರೀ ಚಂದಪ್ಪ ಬಸಗೊಂಡಪ್ಪ ಗು೦ಡನವರ, ಸಾ: ಹೂವಿನಹಿಪ್ಪರಗಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
3. ಶ್ರೀಮತಿ ಬೋರಮ್ಮ ವೀರಯ್ಯ ಚಿಕ್ಕಮಠ ಸಾ: ಹೂವಿನಹಿಪ್ಪರಗಿ, ತಾ: ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌.ಜಾಪಾಲಿ 
ಪಿ.ಆರ್‌.793 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ. 


